ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [592 
ಮಾನ್ಯ ಸದಸ್ಕರ ಹೆಸರು ಶ್ರೀ ಆರ್‌. ಧರ್ಮಸೇನ್‌ (ಸ್ಥಳೀಯ ಸಂಸ್ಥೆಗಳ) 
ಉತ್ತರಿಸಬೇಕಾದ ದಿನಾಂಕ 16.09.2021 
ಉತ್ತರಿಸಬೇಕಾದವರು ಅಬಕಾರಿ ಸಚಿವರು 
ಪ್ರಶ್ನೆ ಉತ್ತರ 


$8 


ರಾಜ್ಯದಲ್ಲಿ ಎಷ್ಟು ಮದ್ಯದಂಗಡಿಗಳಿಗೆ 
ಪರವಾನಿಗೆಯನ್ನು ನೀಡಲಾಗಿದೆ; 


2021-22ನೇ ಸಾಲಿಗೆ (ಜುಲೈ ಅಂತ್ಯಕ್ಕೆ) ಪರವಾನಗಿಯನ್ನು 
ಪಡೆದು ಕಾರ್ಯನಿರ್ವಹಿಸುತ್ತಿರುವ ಮದ್ಯದಂಗಡಿಗಳ ಒಟ್ಟು 


ಹಾಲಿ ಎಷ್ಟು ಮದ್ಯದಂಗಡಿಗಳು ಸಂಖ್ಯೆ 11,331. 
ಇವೆ: 4, 

ಆ) |ನೆರೆ ರಾಜ್ಯಗಳಿಗೆ ಹೋಲಿಕೆ | ನೆರೆ ರಾಜ್ಯಗಳಾದ ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ, 
ಮಾಡಿದರೆ ನಮ್ಮ ರಾಜ್ಯದಲ್ಲಿರುವ ತಮಿಳುನಾಡು ಹಾಗೂ ಮಹಾರಾಷ್ಟ್ರ ರಾಜ್ಯಗಳಲ್ಲಿರುವ ಅಬಕಾರಿ 
ಮದ್ಯದಂಗಡಿಗಳ ಸಂಖ್ಯೆ ಸನ್ನದುಗಳ ಸಂಖ್ಯೆಯನ್ನು ' ವಿಶ್ಲೇಷಿಸಲಾಗಿ, ಮಹಾರಾಷ್ಟ 


ಹೆಚ್ಚಾಗಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ರಾಜ್ಯದಲ್ಲಿ ಸುಮಾರು 25,000 ವವಿಧ ಬಗೆಯ ಅಬಕಾರಿ. 
ಸನ್ನಮಗಳು ಕಾರ್ಯನಿರ್ವಹಿಸುತ್ತಿದ್ದು, ಕರ್ನಾಟಕ ರಾಜ್ಯದಲ್ಲಿನ 
ಅಬಕಾರಿ ಸನ್ನದುಗಳ ಸಂಖ್ಯೆಗೆ ಹೋಲಿಸಿದಲ್ಲಿ ಎರಡು 
ಪಟ್ಟಿಗಿಂತ ಹೆಚ್ಚಿನ ಸಂಖ್ಯೆಯ ಸನ್ನಡುಗಳನ್ನು ಹೊಂದಿದೆ. 


CS) 


ಮದ್ಯಪಾನದಿಂದ ಸಾಮಾಜಿಕವಾಗಿ 
ಜನ ಜೀವನಕ್ಕೆ ಹಾನಿಯಾಗುತ್ತಿದ್ದು 
ಸಮಾಜದ ಕಾಪಾಡುವ 
ಉದ್ದೇಶದಿಂದ ಇವುಗಳ ಸಂಖ್ಯೆ 
ಕಡಿಮೆ ಮಾಡಲು ಹಾಗೂ 
ಪರವಾನಗಿಯನ್ನು ಇನ್ನೂ ಮುಂದೆ 
ನೀಡದಂತೆ 
ಕ್ರಮಕ್ಕೆಗೊಳ್ಳಲಾಗುವುದೇ? 


} 
ಸ್ಪಾಸ್ಕ್ಯ 


ಸರ್ಕಾರದ ನೀತಿ ನಿರ್ಣಯದ ಭಾಗವಾಗಿ 1992 ರಿಂದ 
ರಾಜ್ಯದಲ್ಲಿ ಯಾವುದೇ ಹೊಸ ಸಿಎಲ್‌-2 (ಚಿಲ್ಲರೆ 
ಮದ್ಯದಂಗಡಿ) ಮತ್ತು ಸಿಎಲ್‌-9 (ಬಾರ್‌ & ರೆಸ್ಟೋರೆಂಟ್‌) 
ಸನ್ನದುಗಳನ್ನು ನೀಡಲಾಗುತ್ತಿಲ್ಲ. ಅಬಕಾರಿ ಇಲಾಖೆಯಿಂದ 
ನಿರ್ದಿಷ್ಟ ಉದ್ದೇಶಗಳಿಗಾಗಿ ಅವಶ್ಯಕವಿರುವ ಸಿಎಲ್‌-4 ಸನ್ನದು 
(ಕಬ್‌). ಸಿಎಲ್‌-7 ಸನ್ನದು (ಹೋಟೆಲ್‌ ಅಂಡ್‌ ಬೋರ್ಡಿಂಗ್‌ 
ಹೌಸ್‌) ಮತ್ತು ಸಿಎಲ್‌-6ಎ (ಸ್ಪಾರ್‌ ಹೋಟೆಲ್‌), ಸಿಎಲ್‌- 
1A) (ಎಂ.ಎಸ್‌.ಐ.ಎಲ್‌) ಸನ್ನದುಗಳನ್ನು ಮಾತ್ರ 
ನೀಡಲಾಗ್ತಿದೆ. 


ಆಣ 86 ಇಎಲ್‌ಕ್ಯೂ 2021 


Y, ಫೆ ud) 


(8. ಗೋಪಾಲಯ್ಯ) 
ಅಬಕಾರಿ ಸಚಿವರು 


